ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬಯಲು ಸೀಮೆ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆಯಾದ ಅನುದಾನದ ಕುರಿತು. 
ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 


409 (590) ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಬಯಲು ಸೀಮೆ ಅಬಿವೃದ್ದಿ ಮಂಡಳಿಗೆ ಅನುದಾನದ ಕೊರತೆ ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಳ ಬಂದಿದ್ದರೆ ಅನುದಾನ ಬಿಡುಗಡೆ ಮಾಡಲು ಕೈಗೊಂಡ ಕ್ರಮಗಳೇನು; 


(ಆ) ಕಳೆದ ಮೂರು (3) ವರ್ಷಗಳಲ್ಲಿ ಬಯಲು ಸೀಮೆ ಅಬಿವೃದ್ದಿ ಮಂಡಳಿಗೆ ಬಿಡುಗಡೆಯಾದ ಅನುದಾನ 
ಎಷ್ಟು; (ವರ್ಷವಾರು ಮತ್ತು ಶಾಸಕರುಗಳ ಕ್ಷೇತ್ರವಾರು ಮಾಹಿತಿ ನೀಡುವುದು) 


(ಇ) ಕಳೆದ ಮೂರು ವರ್ಷಗಳಲ್ಲಿ (3) ಬಯಲು ಸೀಮೆ ಅಭಿವೃದ್ಧಿ ಮಂಡಳಿಯಿಂದ ವಿಜಯಪುರ- 
ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಕೈಗೊಳ್ಳಲಾದ ಕಾಮಗಾರಿಗಳಾವುವು; (ಮಾಹಿತಿಯನ್ನು ವರ್ಷವಾರು ಮತ್ತು 
ಶಾಸಕರ ಕ್ಷೇತ್ರವಾರು ನೀಡುವುದು) 


(ಈ) ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ವಿಳ೦ಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಳ ಬಂದಿದ್ದರೆ, ವಿಳಂಬ ತಪ್ಪಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಉ) ವಿಜಯಪುರ-ಬಾಗಲಕೋಟೆ ಜಿಲ್ಲೆಗಳಲ್ಲಿಯ ಮಾನ್ಯ ಶಾಸಕರುಗಳ ಕ್ಲೇತ್ರಗಳಿಗೆ ಕಳೆದ3 ವರ್ಷಗಳಲ್ಲಿ 
ಬಿಡುಗಡೆಯಾದ ಅನುದಾನ ಎಷ್ಟು ? (ಮಾನ್ಯ ಶಾಸಕರ ಹೆಸರು ಸಹಿತ ಕೈಗೊಂಡ ಕಾಮಗಾರಿಗಳ 
ವಿವರಗಳನ್ನು ನೀಡುವುದು) 


